ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾಗಿರುವ ವಿವಿಧ ದರ್ಜಿಯ ಇಂಜಿನಿಯರ್‌ಗಳ ಕುರಿತು 


ಶ್ರೀಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದಚುನಾಯಿತರಾದವರು):- 


288 (313) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಲೋಕೋಪಯೋಗಿ ಇಲಾಖೆಯಲ್ಲಿ ಮಂಜೂರಾಗಿರುವ ವಿವಿಧ ದರ್ಜೆಯ ಇಂಜಿನೀಯರ್‌ಗಳ 
ಹುದ್ದೆಗಳ ಸಂಖ್ಯೆ ಎಷ್ಟು (ವಲಯವಾರು ಪೂರ್ಣ ವಿವರ ನೀಡುವುದು) 


(ಆ) ಪ್ರಸ್ತುತ ಸದರಿ ಹುದ್ದೆಗಳ ಪೈಕಿ ಖಾಲಿ ಇರುವ ಇಂಜಿನಿಯರ್‌ಗಳ ಸಂಖ್ಯೆ ಎಷ್ಟು ; (ದರ್ಜೆವಾರು, 
ವಲಯವಾರು ಮಾಹಿತಿ ನೀಡುವುದು) 


(ಇ) ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರ ಲೈಸೆನ್ಸ್‌ ನೀಡುವುದನ್ನು ಸ್ಮಗಿತಗೊಳಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದದೆ, ಯಾವಾಗ ಪ್ರಾರಂಭ ಮಾಡಲಾಗುವುದು; 


(ಈ) ಲೋಕೋಪಯೋಗಿ ಇಲಾಖೆಯ ಗುತ್ತಿಗೆದಾರರಾಗಲು ಇರುವ ಮಾನದಂಡಗಳೇನು ? 


